ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಬುಧವಾರ, ದಿನಾಂಕ : 23 ನೇ ಸೆಪ್ಟೆಂಬರ್‌, 2020 


2019-20 ಹಾಗೂ 2020-21ನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಬಗ್ಗೆ 


ಶ್ರೀ ಮರಿತಿಬ್ಬೇಗೌಡ (ಶಿಕ್ರಕರ ಕ್ಲೇತ) - 


44 (387) ಕೃಷಿ ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2020-21ನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯವನ್ನು 
ಕೈಗೊಳ್ಳಲಾಗುತ್ತಿದೆಯೇ; 


(ಆ) ಬೆಳೆ ಸಮೀತ್ಲೆ ಕಾರ್ಯದ ಮಾರ್ಗಸೂಜಚಿಗಳೇಮ; (ವಿವರ ನೀಡುವುದು) 

(ಇ) ಯಾರಿಂದ ಸಮೀಕ್ಷೆ ನಡೆಸಲಾಗುತ್ತಿದೆ; (ವಿವರ ನೀಡುವುದು) 

(ಈ) ಇದುವರೆವಿಗೂ ಬೆಳೆ ಸಮೀಕ್ಷೆಯನ್ನು ಯಾವ ಪ್ರಮಾಣದಲ್ಲಿ ಮಾಡಲಾಗಿದೆ; 

(ಉ) 2019-20ನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆಯನ್ನು ಯಾರಿಂದ 
ಮಾಡಿಸಲಾಯಿತು; ಯಾವ ಅವಧಿಯೊಳಗೆ ಎಷ್ಟು ಪ್ರಮಾಣದ ಬೆಳೆ ಸಮೀಕ್ಷೆಯನ್ನು ಮಾಡಿಸಲಾಗಿದೆ; 
ಬೆಳೆ ಸಮೀಕ್ಷೆ ಪ್ರಕಾರ ಯಾವ ಬೆಳೆಗೆ ಎಷ್ಟು ಮಂದಿ ರೈತರಿಗೆ ಯಾವ ಯಾವ ರೂಪದ ಪರಿಹಾರವನ್ನು 
ನೀಡಲಾಗಿದೆ; (ಪ್ರತ್ಯೇಕವಾಗಿ ಪೂರ್ಣ ವಿವರ ನೀಡುವುದು) 


(ಊ) ನೀಡಲಾದ ಪರಿಹಾರದ ಒಟ್ಟು ಮೊತ್ತವೆಷ್ಟು? 


